ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1858(2129) 
ಸದಸ್ಯರ ಹೆಸರು | ಶ್ರೀ ಎಸ್‌ ರವಿ(ಸ್ಮಳೀಯೆ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ : 18-03-2022 - 
" ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು, 
| 
ಕ್ರ.ಸಂ. ಪ್ರಶ್ನೆಗಳು Ww ಉತ್ತರ |] 
(ಅ) | ರಾಜ್ಯದಲ್ಲಿರುವ ಗ್ರಾಮ ಪಂಚಾಯತಿ, | 2017-18 ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಸನ್ಮಾವ್ಯ 
ತಾಲ್ಲೂಕು ಪಂಚಾಯತಿ ಮತ್ತು ಜಿಲ್ಲಾ | ಮುಖ್ಯಮಂತ್ರಿಗಳು ಘೋಷಿಸಿರುವಂತೆ ದಿನಾಂಕ; 
ಪಂಚಾಯತಿಗಳ ಸದಸ್ಯರು, 01.04.2017ರಿಂದ ಅನ್ವಯಿಸುವಂತೆ, ಸರ್ಕಾರದ ಆದೇಶ 
"ಉಪಾಧ್ಯಕ್ಷರು ಅಧ್ಯಕ್ಷರಿಗೆ ನೀಡುತ್ತಿರುವ | ಸಂಖ್ಯೆ:ಗ್ರಾಅಪ 116 ಜಿಪಸ 2019, ದಿನಾಂಕ 
ಗೌರವಧನವೆಷ್ಟು; ಈ ಗೌರವಧನವನ್ನು | 03.05.2017ರನ್ವಯ ರಾಜ್ಯದ ಪಂಚಾಯತ್‌ರಾಜ್‌ ಸಂಸ್ಥೆಗಳ 
ಯಾವಾಗ ಪರಿಷ್ಯರಿಸಲಾಗಿದೆ; (ವಿವರ | ಚುನಾಯಿತ ಪ್ರತಿನಿಧಿಗಳಿಗೆ ಮಾಹೆಯಾನ ಗೌರವಧನವನ್ನು ಈ 
ನೀಡುವುದು) ಕೆಳಕಂಡ ಕೋಷ್ಠಕದನ್ವಯ ಪರಿಷ್ಕರಿಸಲಾಗಿದೆ. (ರೂ.ಗಳಲ್ಲಿ) 
ಪದನಾಮ ಗ್ರಾಮ ತಾಲ್ಲೂಕು ಜಿಲ್ಲಾ 
ಪಂಚಾಯತಿ ಪಂಚಾಯತಿ ಪಂಚಾಯತಿ 
ಅಧ್ಯಕ್ಷರು 3000 6000 35000 
ಉಪಾಧ್ಯಕ್ಷರು 2000 4000 15000 
ಸದಸ್ಯರು 1000 3000 5000 
(ಆ |ಈ ಸ್ಥಳೀಯ ಸಂಸ್ಥೆಗಳಿಗೆ | ಬಂದಿದೆ. 


ಆಯ್ಕೆಯಾಗುವ ಬಹುತೇಕ ಸದಸ್ಯರು 
ಆರ್ಥಿಕವಾಗಿ ಹಿಂದುಳಿದವರಾಗಿದ್ದು, 


ಸದಸ್ಯರು ತಮ್ಮ ಮೈಯಕ್ತಿಕ ಕೆಲಸಗಳನ್ನು 


ಬದಿಗೊತ್ತಿ ಕಚೇರಿಗೆ ಹಾಜರಾಗಬೇಕಾದ 
ಅನಿವಾರ್ಯತೆಯಿರುವುದು . ಸರ್ಕಾರದ 
ಗಮನಕ್ಕೆ ಬಂದಿಡೆಯೇ; 

ಬಂದಿದ್ದಲ್ಲಿ ಇವರಿಗೆ ಗೌರವಧನ 
ಹೆಚ್ಚಿಸಲು ಸರ್ಕಾರ ಕೈಗೊಂಡ 


ಕ್ರಮಗಳೇನು?(ವಿವರ ನೀಡುವುದು) 


ರಾಜ್ಯದಲ್ಲಿರುವ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ 


ಗೌರವಧನ ಪರಿಷ್ಕರಣೆಯ ಪ್ರಸ್ತಾವನೆಯು ಪರಿಶೀಲನೆಯಲ್ಲಿದೆ. 


ಸಂಖ್ಯೆ: ಗ್ರಾಅಪಂರಾ 132 ಜಿಪಸ 2022 


